ಮಾವು ಮಂಡಳಿ ಅನುಷ್ಠಾನದ ಬಗ್ಗೆ 

ಡಾ|| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) :- 

33 (114) ಮಾನ್ಯ ತೋಟಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಕರ್ನಾಟಕ ರಾಜ್ಯದಲ್ಲಿ ಮಾವು ಮಂಡಳಿ ಅನುಷ್ಠಾನಕ್ಕೆ ಬಂದಿದ್ದು ಯಾವಾಗ; 

(ಆ) ಈ ಮಂಡಳಿಗೆ ಇದುವರೆಗೂ ಸರ್ಕಾರವು ನೀಡಿದ ಅನುದಾನದ ಮೊತ್ತ ಎಷ್ಟು; 


(ಇ) ಮಾವಿನ ಬೆಳೆಗಾರರಿಗೆ ಅನುಕೂಲವಾಗುವ ಹಾಗೆ ಮಂಡಳಿಯು ರೂಪಿಸಿರುವ ಯೋಜನೆಗಳು ಯಾವುವು? 


